ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


709 (802) 

ಶ್ರೀ ಆರ್‌. ಪ್ರಸನ್ನಕುಮಾರ್‌ 
ಸಂಸ್ಥೆಗಳ ಕ್ಲೇತು 
09-03-2021 
ಮಾನ್ಯ ನಗರಾಭಿವೃದ್ಧಿ ಸಚಿವರು 


(ಸ್ಮಳೀಯ 


ಸಂ. 


ಪ್ರಶ್ನೆ 


ಉತ್ತರ 


ಬಿಡುಗಡೆಯಾದ 


ಶಿವಮೊಗ್ಗ ಜಿಲ್ಲೆಗೆ ಸ್ಮಾರ್ಟ್‌ ಸಿಟಿ 
ಕಂಪನಿಯ ಯೋಜನೆಯಡಿ 
ಅನುದಾನ 
ಎಷ್ಟು; ಹಾಗೂ ಸದರಿ 
ಯೋಜನೆಯ ಅನುಷ್ಠಾನವು 
ಯಾವ ಹಂತದಲ್ಲಿದೆ: 


ಶಿವಮೊಗ್ಗ ಸ್ಮಾರ್ಟ್‌ ಸಿಟಿ ಯೋಜನೆಗೆ ಸರ್ಕಾರದಿಂದ 
ಇಲ್ಲಿಯವರೆಗೆ ರೂ.307.00 ಕೋಟಿ (ಕೇಂದ್ರ ಸರ್ಕಾರದಿಂದ 
ರೂ.196.00 ಕೋಟಿ, ರಾಜ್ಯದಿಂದ ರೂ.11100 ಕೋಟಿ 
ಬಿಡುಗಡೆಯಾಗಿರುತ್ತದೆ. ಯೋಜನಾ ಅನುಷ್ಠಾನಕ್ಕಾಗಿ 
ಇಲ್ಲಿಯವರೆಗೆ ಒಟ್ಟು ರೂ.೭283 ಕೋಟಿ ಆರ್ಥಿಕ ಪ್ರಗತಿ 


ಸಾಧಿಸಲಾಗಿರುತ್ತದೆ. 


ಶಿವಮೊಗ್ಗ ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌ ವತಿಯಿಂದ ಸ್ಮಾರ್ಟ್‌ 
ಸಿಟಿ ಅನುದಾನದಡಿ ಹಾಗೂ ಪಿಪಿಪಿ ಯೋಜನೆಯಡಿ ಒಟ್ಟು 
ರೂ.1047.84 ಕೋಟಿ ಮೊತ್ತದ 57 ಕಾಮಗಾರಿಗಳನ್ನು 
ಪುಸಾಪಿಸಲಾಗಿದ್ದು, ಇಲ್ಲಿಯವರೆಗೆ ರೂ.29.36 ಕೋಟಿ ಮೊತ್ತದ 
14 ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದ್ದು, ರೂ.846.00 
ಕೋಟಿ ಮೊತ್ತದ 38 ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತವೆ ಹಾಗೂ 
ರೂ.146.40 ಕೋಟಿ ಮೊತ್ತದ 4 ಕಾಮಗಾರಿಗಳು ಟೆಂಡರ್‌ 
ಹಂತದಲ್ಲಿದ್ದು, ಉಳಿದ 1 ಕಾಮಗಾರಿ (ರೂ.26.06 ಕೋಟಿ ) ಗೆ 
ಖಸ್ತೈತಾ ಯೋಜನಾ ವರದಿಯನ್ನು ಅಂತಿಮಗೊಳಿಸಲಾಗುತ್ತಿದೆ. 


ಸಿಟಿ ಕಂಪನಿಯ] 
ಆಡಳಿತ ವ್ಯವಸ್ಥೆಗೆ ಒಂದು 
ಕಂಪನಿಗೆ ತಿಂಗಳೊಂದಕ್ಕೆ 
ತಗಲುವ ಬೆಜ್ಜ್‌ವೆಷ್ಟು; (ವಿವರ 
ನೀಡುವುದು) 


ಸ್ಮಾರ್ಟ್‌ 


ಶಿವಮೊಗ್ಗ ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌ ಕಂಪನಿಯ ಆಡಳಿತ 
ವ್ಯವಸ್ಥೆಗೆ ಮಾಹೆಯಾನ: ಅಂದಾಜು ರೂ.4600 ಲಕ್ಷ 


ವೆಚ್ಚವಾಗುತ್ತಿದೆ. 


ಸ್ಮಾರ್ಟ್‌ ಸಿಟಿಯಲ್ಲಿ ಕೈಗೊಳ್ಳುವ 
ಕಾಮಗಾರಿ ಸ್ಥಳೀಯ ಆಡಳಿತ 
ಸಂಸ್ಥೆಗೆ ಸಂಬಂಧ ಇಲ್ಲವೆಂಬ 
ದೂರುಗಳಿದ್ದು, ಈ ಬಗ್ಗೆ ಸರ್ಕಾರ 
ಕೈಗೊಂಡ ಕ್ರಮಗಳೇನು? 


ಸ್ಮಾರ್ಟ್‌ಸಿಟಿ ಅಭಿಯಾನದ ಮಾರ್ಗಸೂಚಿಯಂತೆ ಆಯಾ 
ನಗರಗಳು ಸ್ಮಾರ್ಟ್‌ ಸಿಟಿ ಪ್ರಸ್ತಾವನೆಗಳನ್ನು ಚುನಾಯಿತ 
ಪ್ರತಿನಿಧಿಗಳೊಂದಿಗೆ, ಸಾರ್ವಜನಿಕರೊಂದಿಗೆ, ವಿವಿಧ | 
ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿರುವ ತಜ್ನರೊಂದಿಗೆ ಹಾಗೂ 
ಸರ್ಕಾರೇತರ ಸಂಸ್ಥೆಗಳೊಂದಿಗೆ ಸಮಾಲೋಚಿಸಿ 
ಪ್ರಸ್ತಾವನೆಗಳನ್ನು ಸಿದ್ದಪಡಿಸಿರುತ್ತವೆ. ಹೀಗೆ ಸಿದ್ಧಪಡಿಸಿದ 
ಪ್ರಸ್ತಾವನೆಗಳಿಗೆ ಆಯಾ ನಗರ ಸ್ಥಳೀಯ ಸಂಸ್ಥೆಗಳ ಕೌನ್ಸಿಲ್‌ 
ಸಭೆಗಳು ಸ್ಮಾರ್ಟ್‌ ಸಿಟಿ ಯೋಜನೆಯಲ್ಲಿ ಕೈಗೊಳ್ಳಬೇಕಾದ 
ಕಾಮಗಾರಿಗಳಿಗೆ ಅನುಮೋದನೆ ನೀಡಿರುತ್ತವೆ. ಆನಂತರದಲ್ಲಿ 
ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಹ ಸದರಿ ಕ್ರಿಯಾ 
ಯೋಜನೆಗೆ ಅನುಮೋದನೆ ನೀಡಿರುತ್ತವೆ. 


ಮುಂದುವರೆದು, ಸ್ಮಾರ್ಟ್‌ ಸಿಟಿ ಯೋಜನೆಗಳನ್ನು 
ಅನುಷ್ಠಾನಗೊಳಿಸಲು ಸ್ಥಾಪಿಸಲಾಗಿರುವ ವಿಶೇಷ ಉದ್ದೇಶಿತ 
ವಾಹನೆಗಳ ನಿರ್ದೇಶಕರ ಮಂಡಳಿಯಲ್ಲಿ ಆಯಾ ನಗರ 


ವ್ಯವಸ್ಥಾಪಕರ ನಿರ್ದೇಶಕರು, ಸ್ಮಾರ್ಟ್‌ ಸಿಟಿ ಲಿಮಿಟೆಡ್‌, 


} ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಹಾಗೂ 
“ಅನುಷ್ಠಾನಗೊಳಿಸಲು ಈ €॥A್ಛ್ಧ ಸಮಿತಿಯ ಮಾರ್ಗದರ್ಶನ 


1 ಎಸ್‌ಪಿ.ವಿ ಮತ್ತು ನಗೆರ ಸ್ಥಳೀಯ ಸಂಸ್ಥೆಗಳು ಜೊತೆಗೂಡಿ | 


ಅನುಷ್ಠಾನಗೊಳಿಸುತಿವೆ. 


ಸ್ಥಳೀಯ ಸಂಸ್ಥೆಗಳ ಮಹಾಪೌರರು,  ಆಯುತರು" 
ಒಳಗೊಂಡಂತೆ ಕೌನ್ಸಿಲ್‌ ಸಭೆಯಿಂದ . ಆರು (ಈ 
ನಾಮನಿರ್ದೇಶನಗೊಂಡ ಸದಸ್ಯರಿರುತ್ತಾರೆ. 


ಅಲ್ಲದೇ ಎಲ್ಲಾ ನಗರಗಳಲ್ಲಿ ಲೋಕಸಭಾ ಸದಸ್ಯರು, 
ವಿಧಾನ ಸಭಾ ಸದಸ್ಯರು, ಮಹಾಪೌರರು, ಜಿಲ್ಲಾಧಿಕಾರಿಗಳು, 


ತಾಂತ್ರಿಕ ತಜ್ನರು ಹಾಗೂ ಇತರೆ ಸಂಸ್ಥೆಗಳ ಪ್ರತಿನಿಧಿಗಳನ್ನು 
ಒಳಗೊಂಡಿರುವ “ನಗರ ಮಟ್ಟಿದ ಸಲಹಾ ಸಮಿತಿ” (Cty Level 
Advisory Forum) ಗಳನ್ನು ರಚಿಸಲಾಗಿರುತ್ತದೆ. 


ನೀಡುತ್ತಿದೆ. 


ಅಲ್ಲದೇ ವಿಶೇಷ ಉದ್ದೇಶಿತ ವಾಹನಗಳ ಮೇಲ್ವಿಚಾರಣೆ 
ಮತ್ತು - ಮಾರ್ಗದರ್ಶನಕ್ಕಾಗಿ ಸ್ಮಾರ್ಟ್‌ ಸಿಟಿಗಳಲ್ಲಿ ಮಾನ್ಯ 
ನಗರಾಭಿವೃದ್ದಿ ಸಚಿವರ ಅಧ್ಯಫತೆಯಲ್ಲಿ "ಸ್ಮಾರ್ಟ್‌ ಸಿಟಿ 
ಅನುಷ್ಠಾನ ಪರಿಶೀಲನಾ ಸಮಿತಿಯನ್ನು” ರಚಿಸಲಾಗಿದೆ. ಈ 
ಸಮಿತಿಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ- 
ಅಧ್ಯಕ್ಷರಾಗಿದ್ದು, ಸಂಸತ್‌ ಸದಸ್ಯರು, ರಾಜ್ಯ ವಿಧಾನ ಸಭಾ 
ಸದಸ್ಯರು, ಮಹಾಪೌರರು, ಜಿಲ್ಲಾಧಿಕಾರಿಗಳು, ಮಹಾನಗರ 
ಪಾಲಿಕೆಯ ವಿರೋಧ ಪಕ್ಷದ ನಾಯಕರು, ಅಧ್ಯಕ್ಷರು 
ನಗರಾಭಿವೃದ್ಧಿ ಪ್ರಾಧಿಕಾರ, ಆಯುಕರು-ಮಹಾನಗರ ಪಾಲಿಕೆ, 
ಆಯುಕ್ತರು-ನಗರಾಭಿವೃದ್ಧಿ ಪ್ರಾಧಿಕಾರ ಇವರು 
ಸದಸ್ಯರುಗಳಾಗಿದ್ದು, ಆಯಾ ನಗರದ ಸ್ಮಾರ್ಟ್‌ ಸಿಟಿ ಲಿಮಿಟೆಡ್ಡ 
ವ್ಯವಸ್ಥಾಪಕ ನಿರ್ದೇಶಕರು ಸದಸ್ಯ ಸಂಚಾಲಕರಾಗಿರುತ್ತಾರೆ. 


ಕಾಮಗಾರಿಗಳ ಸಮರ್ಪಕ ಅನುಷ್ಠಾನಕ್ಕೆ ಆಯಾ 
ನಗರಗಳಲ್ಲಿ ಕೈಗೊಳ್ಳಲಾಗುತ್ತಿರುವ ಕಾಮಗಾರಿಗಳ 
ಅಚೆತಡೆಗಳನ್ನು ವಿವಾರಿಸಲು ಜಿಲ್ಲಾಧಿಕಾರಿಗಳು ಸಮನ್ನ್ಸಯ 
ಸಭೆಗಳನ್ನು ಕೈಗೊಳ್ಳುತ್ತಿದ್ದ, ಅಂತಹ ಸಭೆಗಳಲ್ಲಿ ಸ್ಥಳೀಯ 
ಸಂಸ್ಥೆಯ ಮುಖ್ಯಸ್ಥರು ಭಾಗವಹಿಸಿ ಸಮಸ್ಯಗಳ ಇತ್ಯರ್ಥಕ್ಕೆ 
ಸಹಕರಿಸುತ್ತಾರೆ. 


ಈ ಮೇಲಿನ ಎಲ್ಲಾ ಆಡಳಿತಾತ್ಮಕ ಕ್ರಮಗಳಿಂದಾಗಿ 


ಸ್ಮಾರ್ಟ್‌ ಸಿಟಿ ಕಾಮಗಾರಿಗಳನ್ನು ಸಮರ್ಪಕವಾಗಿ 


ಸಂಖ್ಯೆ:ನಅಇ 42 ಸಿಎಸ್‌ಎಸ್‌ 2021 


(ಈಿಔ.ಬೆಣವರಾಜ). 
ನಗರಾಭಿವೃದ್ಧಿ ಸಚಿವರು 


